ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 633 


ಸದಸ್ಯರ ಹೆಸೆರು : ಡಾ: ತಳವಾರ ಸಾಬಣ್ಣ ಶಿಕ್ಷಕರ ಕೇತ್ರದಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : ದಿಸಾ೦ಕ:21.02.2022 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 
ಪ್ರ. ಪ್ರಶ್ನೆ ಉತ್ತರ 
ಸಂ 
ಅ. | ಪದವಿ ಹೊಂದಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು 
ಹಿರಿಯ ಪ್ರಾಥಮಿಕ ತರಗತಿಗೆ ಬೋಧಿಸಲು ಅರ್ಹತೆ 
ಹೊಂದಿದ್ದರೂ ಕಿರಿಯ ಪ್ರಾಥಮಿಕ ತರಗತಿಗಳಿಗೆ ಹೌದು 
ಬೋಧಿಸುತ್ತಿರುವುದು ಸರ್ಕಾರದ ಗಮನಕ್ಕೆ | 
ಬಂದಿದೆಯೇ; 
ಆ ಅವರು ಪಡದಿರುವ ಪದವಿಯನ್ನು ಕಡೆಗಣಿಸಿ | ಪದವಿಯನ್ನು ಪಡೆದಿರುವ ಶಿಕ್ಷಕರನ್ನು 
ಸುಮಾರು 80000 ಶಿಕ್ಷಕರನ್ನು ಕಿರಿಯ ಪ್ರಾಥಮಿಕ | ಕಡೆಗಣಿಸುವ ಪ್ರಶ್ನೆ ಉದ್ದವಿಸುವುದಿಲ್ಲ. 
ತರಗತಿಗೆ ಸೀಮಿತಗೊಳಿಸಿರುವುದು ನ್ಯಾಯವೇ | 
ಇ. |ಹೆಜ್ಜಿನ ವಿದ್ಯಾರ್ಹತೆ ಹೊಂದಿದವರಿಗೆ ಮುಂಬಡ್ತಿ | * ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಡಿ 6261 
ವೀಡಿ ಅವರ ಸೇವೆ ಮತ್ತು ಅನುಭವವನ್ನು ಹಿರಿಯ ಪಿಬಿಎಸ್‌ 2014 ದಿನಾಂಕ 0708217 ರ 
ಪ್ರಾಥಮಿಕ ಶಾಲೆಗೆ ಬಳಸದಿರುವುದರಿ೦ದ ಸರ್ಕಾರಕ್ಕೆ ಪ್ರಕಾರ, ಸರ್ಕಾರಿ ಹಿರಿಯ ಪ್ರಾಥಮಿಕ 
ನಷ್ಟವಲ್ಲವೇ; ಶಾಲೆಗಳಲ್ಲಿನ ಪದವೀಧರ (6 ರಿಂದ 8 ನೇ 
ತರಗತಿಗಳು ಹುದ್ದೆಗಳ ನೇಮಕಾತಿಯಲ್ಲಿ, 
ನಿಯಮಗಳಂತೆ 1 ರಿಂದ 5 ನೇ ತರಗತಿಗಳ 
ವೃಂದದಿಂದ ಪದವೀಢರ ಪ್ರಾಥಮಿಕ ಶಿಕ್ಷಕರ 
6 ರಿಂದ 8 ನೇ ತರಗತಿಗಳು ವೃಂದಕ್ಕೆ ಸೇವಾ 
ನಿರತರ ಕೋಟಾದಡಿ ಪರೀಕ್ಷೆ ಮುಖಾಂತರ 
ನೇಮಕಾತಿಗೆ ಅವಕಾಶ ಇರುತ್ತದೆ. 

* ಇತೀಚಿನ ದಿಸಾ೦ಕ 10.12.2021 ಸರ್ಕಾರದ 
ಅಧಿಸೂಚನೆ €&೩್ಣ ಪ್ರಕಾರ ಸೇರ ನೇಮಕಾತಿ 
ಹಾಗೂ ಸೆವಾ ನಿರತರೆ ಶೇ 67 : 33 ರಂತೆ 
ಪರೀಕ್ಷೆ ಮುಖಾಂತರ ನೇಮಕಾತಿಗೆ ಅವಕಾಶ 

ಕಲ್ಪಿಸಲಾಗಿರುತ್ತದೆ. 
ಈ. | ಪದವಿ ಹೊಂದಿದ ಪ್ರಾಥಮಿಕ ಶಿಕ್ಷಕರಿಗೆ €೩್ಣ ಸಲ್ಲಿ | ಪದವಿ ಹೊಂದಿದ ಪ್ರಾಥಮಿಕ ಶಿಕ್ಷಕರಿಗೆ €&ಣ 


ಸೂಕ್ತ ತಿದ್ದಪಡಿ ತಂದು ಸರ್ಕಾರವು ನ್ಯಾಯ 


ಒದಗಿಸಬಹುದೇ? 


ನಲ್ಲಿ 


ಸೂಕ್ತ ತಿದ್ದುಪಡಿ ತಂದು ನ್ಯಾಯ 


ಒದಗಿಸಲು ಪ್ರಯತ್ನಿಸಲಾಗುತ್ತಿದೆ. 


ಸಂಖ್ಯೆ: ಇಪಿ 07 ಪಿಎ೦ಎ 2021 


ಹಸಿ. ನಾಗೇಶ್‌) 
ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ 
ಹಾಗೂ ಸಕಾಲ ಸಚಿವರು 


